ಲಿಖಿತ ಮೂಲಕ ಉತ್ತರಿಸುವ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಬುಧವಾರ, ದಿನಾಂಕ : 04ನೇ ಮಾರ್ಚ್‌, 2020 


ಬಾಗಲಕೋಟೆ ಜಿಲ್ಲೆಯಲ್ಲಿ ನೆರೆ ಹಾವಳಿಯಿಂದಾಗಿರುವ ಹಾನಿ 


ಶ್ರೀ ಆರ್‌.ಬಿ.ತಿಮ್ಮಾಪೂರ(ವಿಧಾನ ಸಭೆಯಿಂದಚುನಾಯಿತರಾದವರು):- 
232 (207) ಮಾನ್ಯಕಂ೦ದಾಯ ಸಚಿವರು ಈ ವಿಷಯಗಳಸಿನ್ನು ದಯವಿಟ್ಟು ತಿಳಿಸುವರೆ:- 


(ಅ) ಉತ್ತರ ಕರ್ನಾಟಕದ ಬಾಗಲಕೋಟೆ ಜಿಲ್ಲೆಯಲ್ಲಿ ಕಳೆದ ಜುಲೈ ಮತ್ತು ಆಗಸ್ಟ್‌ 2019ರ ತಿಂಗಳಿನಲ್ಲಿ 
ಬಿದ್ದ ಮಹಾಮಳೆ ಹಾಗೂನನೆರೆ ಹಾವಳಿಯಿಂದ ನದಿಯ ದಡದಲ್ಲಿರುವ ಗ್ರಾಮಗಳಿಗೆ ಸಾಕಷ್ಟು 
ಹಾನಿಯಾಗಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ ; 


(ಆ) ನೆರೆ ಹಾವಳಿಯಿಂದಾಗಿ ಗ್ರಾಮೀಣ ಪ್ರದೇಶದಲ್ಲಿನ ಗುಡಿ ಕೈಗಾರಿಕೆಗಳು, ಅತೀ ಸಣ್ಣ ಕೈಗಾರಿಕೆಗಳ 
ಚಟುವಟಿಕೆಗಳು ಅಸ್ತವ್ಯಸ್ಥಗೊಂಡು, ಕೈಗಾರಿಕಾ ಶೆಡ್‌ಗಳಲ್ಲಿನ ಯಂತ್ರೋಪಕರಣಗಳು, ಕಚ್ಚಾ 
ಸಾಮಗಿಗಳು ಹಾಗೂ ಸಿದ್ದ ಉತ್ಪನ್ನಗಳು, ಅಂಗಡಿ 


ಮುಂಗಟ್ಟುಗಳು ಪೂರ್ಣ ಪ್ರಮಾಣದಲ್ಲಿ ಕೆಲವು ಕಡೆ ಭಾಗಶಃ ಹಾನಿಗೊಳಗಾಗಿರುವ ಪ್ರಕರಣಗಳ ಸಂಖ್ಯೆ 
ಎಷ್ಟು ; (ಪ್ರತ್ಯೇಕ ಮಾಹಿತಿ ಒದಗಿಸುವುದು) 


(ಇ) ಹಾನಿಗೆ ಒಳಗಾದ ನಷ್ಟದ ಅಂದಾಜು ಮೊತ್ತವೆಷ್ಟು ; (ವಿವರ ಒದಗಿಸುವುದು) ಹಾನಿಗೆ ಒಳಗಾದ 
ಹುಟಿಂಬಸ್ಥರಿಗೆ ಈವರೆಗೆ ನೀಡಿರುವ ಪರಿಹಾರದ ಮೊತವೆಷ್ಟು ; 


(ಈ) ಯಾವ ಮಾನದಂಡದ ಆಧಾರದ ಮೇಲೆ ಪರಿಹಾರ ಮೊತ್ತವನ್ನು ಪರಿಗಣಿಸಲಾಗುವುದು; 


(ಉ) ಪರಿಗಣಿಸದಿದ್ದಲ್ಲಿ, ಪರಿಗಣಿಸುವುದು ಯಾವಾಗ, ಈ ಕುರಿತು ಸರ್ಕಾರದ ಸ್ಪಷ್ಟ ನಿಲುವೇನು? 


